ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 650 

ಸದಸ್ಯರ ಹೆಸರು : ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 17-12-2021 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಿ 


(ಅ) ರಾಜ್ಯದಲ್ಲಿ ಕಲವು ಗಾವ 


ಬಂದಿದೆ: 


ಪಂಚಾಯಿತಿಗಳಿಗೆ ಪಂಚಾಯತ್‌ 

ಅಭಿವೃದ್ಧಿ ಅಧಿಕಾರಿಗಳಿಲ್ಲದೆ ಜನ ಆದಾಗ್ಯೂ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ 

ಸಾಮಾನರು ತೊಂದರೆ ಅಧಿಕಾರಿಗಳ ಹುದ್ದೆ ನಿವೃತ್ತಿ, ಅಮಾನತ್ತು, ಇನ್ನಿತರೆ ಕಾರಣಗಳಿಂದ 
) 


ತೆರವಾದಲ್ಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಗೇಡ್‌-। ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿಯು ಪೂರ್ಣಕಾಲಿಕವಾಗಿ 
ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಪ್ರಭಾರದಲ್ಲಿರಿಸುವುದು. ಗೇಡ್‌-1 ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿಯು ಇಲ್ಲದಿದ್ದಲ್ಲಿ ನೆರೆಯ ಗ್ರಾಮ 
ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಹೆಚ್ಚುವರಿ 
ಪ್ರಭಾರ ವಹಿಸಲು ಸರ್ಕಾರದಿಂದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಿರ್ದೇಶನ 
ನೀಡಲಾಗಿದೆ. 


ಅನುಭವಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


' 

(8) ಎಷ್ಟು "ಗ್ರಾಮ ಪೆಂಚಾಯಿತಿಗಳಿ 
ಒಬ್ಬರಂತೆ ಒಬ್ಬ ಪಿಡಿಓ ಅಧಿಕಾರಿಯನ್ನು 
ನೇಮಿಸಲಾಗುತ್ತದೆ; 


ಪ್ರತ ಗ್ರಾಮ `` ಪಂಚಾಯಿತಿಗೆ `ಒಬ್ಬ'`'ಪೆಂಚಾಯಿತಿ ಅಭಿವೃದ್ಧಿ 
ಅಧಿಕಾರಿಯನ್ನು ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ. 


(ಇ) ರಾಜ್ಯದ ್ರ ಎಷ್ಟು] ರಾಜ್ಯದಲ್ಲಿ `ಪೆಸ್ತುತ 5294 "ಪಂಚಾಯತ ಅಭಿವೃದ್ಧಿ `ಅಧಿಕಾರಿಗಳು | 
ಪಂಚಾಯಿತಿಗಳಲ್ಲಿ ಪಿಡಿಓಗಳು | ಕಾರ್ಯನಿರ್ವಹಿಸುತ್ತಿದ್ದಾರೆ. 727 ಪಂಚಾಯತಿ ಅಭಿವೃದ್ಧಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ | ಅಧಿಕಾರಿ ಹುದ್ದೆಗಳು ಖಾಲಿಯಿರುತ್ತವೆ. 

ಪಿಡಿಓ ಅಧಿಕಾರಿಗಳಿಲ್ಲದ 
ಪಂಚಾಯಿತಿಗಳು ಎಷ್ಟು ಪಿಡಿಓಗಳಿಲ್ಲದ ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರವನ್ನು ಅನುಬಂಧದಲ್ಲಿ 
ಗ್ರಾಮ ಪಂಚಾಯಿತಿಗಳ ಪಟ್ಟಿಯನ್ನು | ನೀಡಿದೆ. 

ನೀಡುವುದು; 


ಈ) ಅವು`ಇ8ಓಇಧಿಕಾರಗಳ `ಇರವಲ'/ರ್ಹಾರದ ಪತ್ರ`ಸಂಖ್ಯೆ`'ಗ್ರಾಅಪ'384 ಗ್ರಾಪಂಕಾ 2018 
ಸೇವೆ) ಮೇಲೆ ಅನ್ಯ ಇಲಾಖೆಗಳಲ್ಲಿ | (ಭಾಗ-1) ದಿನಾಂಕ:23-11-2018 ರಲ್ಲಿ ಮಾನ್ಯ ಸಂಸತ್‌ 
ಕಾರ್ಯನಿರ್ವಹಿಸುತ್ತಿದ್ದು, ಇದರಿಂದ | ಸದಸ್ಯರು, ರಾಜ್ಯ ಸಭಾ ಸದಸ್ಯರು, ವಿಧಾನ ಸಭೆ / ವಿಧಾನ 
ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ | ಪರಿಷತ್‌ ಸದಸ್ಯರುಗಳು, ಸಚಿವರುಗಳು ಹಾಗೂ ಜಿಲ್ಲಾ 
ಯೋಜನೆಗಳ ಅನುಷ್ಠಾನಕ್ಕೆ ಪಂಚಾಯತಿ ಅಧ್ಯಕ್ಷರುಗಳ ಕಛೇರಿಗಳಲ್ಲಿ ಮಂಜೂರಾದ ಹುದ್ದೆಗೆ 
ವಿಳಂಬವಾಗುವುದಿಲ್ಲವೆ; ಈ ಬಗ್ಗೆ | ಎದುರಾಗಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಹೊರತುಪಡಿಸಿ, ಅನ್ಯ 
ಸರ್ಕಾರದ ನಿಲುವೇನು? (ಸ್ಪಷ್ಟವಾದ | ಕಾರ್ಯನಿಮಿತ್ತ (ಓಓಡಿ) ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, 
ಮಾಹಿತಿ ನೀಡುವುದು) ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ದ್ವಿತೀಯ ದರ್ಜೆ 
ಲೆಕ್ಕ ಸಹಾಯಕರುಗಳ ನಿಯೋಜನೆಗಳನ್ನು ಕೂಡಲೇ ರದ್ದುಪಡಿಸಿ 
ಮೂಲ ಸ್ಥಾನಗಳಲ್ಲಿ ವರದಿ ಮಾಡಿಕೊಳ್ಳಲು ಆದೇಶಿಸುವಂತೆ 
ಎಲ್ಲಾ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಸಂಖ್ಯೆ: ಗ್ರಾಅಪ 328 ಗ್ರಾಪಂಅ" 2021 


ವಿಧಾನ ಪರಿಷತ್ತಿನ ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 650 ಕೆ ಅನುಬಂಧ 
ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಜಿಲ್ಲಾವಾರು ವಿವರ 


ಜಿಲ್ಲೆಯ ಹೆಸರು | ಹುದ್ದೆಗಳ 
3 


ಕರ್ತವ್ಯ 


ವ 


ವನೌಕರರ 


ಹುದ್ದೆಗಳ ಒಟ್ಟು 


ಒಟ್ಟು 

MU SS SS CN 

ಬೆಂಗಳೂರು 
ಗ್ರಾಮಾಂತರ bi pe NN 
2 [ಬೆಂಳೂರುನ | 9% | 96 | O00 |] 
| 4 | ಶಿವಮೊಗ್ಗ | 27 240 
6 | ರಾಮನಗರ | 127 | 14 |0|] 
[86| ದಾವಣಗೆರ | 106 | 1510 | 45 
| 9 | ತುಮಕೂರು 331 280 
10 | ಧಾರಾಡ | 1 | 16 |fOO 18 
ಉತ್ತರ ಕನ್ನಡ 231 | 183 | 4860 | 
2 [on | 102 | 9 |4| 
24 | 16 | 38 | 
16 | ವಿಜಯಪುರ | 2 | 208 |fO5OO 
15 Ms | 58 | |7| 
| 19 | ದಕ್ಷಿಣಕನ್ನಡ | 230 200 
20 | ಕೊಡಗು | 10 | O80 | O20] 
2 | ಮಂಡ್ಯ | 23 | 29 |1| 

ಒಟ್ಟು | 60201 | 5294 | 727 


